ಕರ್ನಾಟಕ ವಿಧಾನಸಭೆ 
ಹದಿನಾಲ್ಲನೇ ವಿಧಾನಸಭೆ 
(ನಾಲ್ಕನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಸೋಮವಾರ, ದಿನಾ೦ಕ 14ನೇ ಜುಲೈ, 2014 
(ಸಮಯ: ಬೆಳಗ್ಗೆ 1.೦೦ ಗಂಟೆಗೆ) 


1 ವಿತ್ತೀಯ ಕಾರ್ಯಕಲಾಪಗಳು 


೨೦14-15ನೇ ಸಾಅನ ಈ ಕೆಳಕಂಡ ಅನುದಾನ ಬೇಡಿಕೆಯ ಮೇಲೆ ಮುಂದುವರೆದ 
ಚರ್ಚೆ ಹಾಗೂ ಸರ್ಕಾರದ ಉತ್ತರ ಮತ್ತು ಮತಕ್ಕೆ ಹಾಕುವುದು. 


ಬೇಡಿಕೆ ಸಂಖ್ಯೆ ಬೇಡಿಕೆಯ ಹೆಸರು 
24 ಇಂಧನ 


2. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1. ಶ್ರೀಯುತರುಗಳಾದ ಡಾ|. ಕೆ.ಸುಧಾಕರ, ಎಸ್‌.ಎನ್‌. ನಾರಾಯಣಸ್ವಾಮಿ, 
ಎಸ್‌.ಎನ್‌. ಸುಬ್ಬಾರೆಡ್ಡಿ ಅವರುಗಳು ಚಿಕ್ಕಬಳ್ಳಾಪುರ ಜಲ್ಲೆ ನಂದಿ ಹೋಬಳಯ 
ನೆಲಮಾಕಲಹಳ್ಳಿ ಗ್ರಾಮದ ಸರ್ವೆ ನ೦. 24ರಲ್ಲನ 84 ಎಕರೆ 1 ಗುಂಟೆ ಜಮೀನಿನಲ್ಲಿ 
ನಿರ್ಮಿಸಲು ಉದ್ದೇಶಿಸಿದ್ದ ಟೆಕ್ಸ್‌ಟೈಲ್‌ ಪಾರ್ಕ್‌ಗೆ ನೀಡಿದ್ದ ಜಮೀನನ್ನು ಕೃಷಿ ಇಲಾಖೆ 
ಹಿ೦ಪಡೆದಿರುವ ಬಗ್ಗೆ ಚರ್ಚೆ. 


2. ಶ್ರೀಯುತರುಗಳಾದ ಹೆಚ್‌.ಡಿ.ಕುಮಾರಸ್ವಾಮಿ, ಜ.ಟ.ದೇವೇಗೌಡ, ಹೆಚ್‌.ಡಿ. 
ರೇವಣ್ಣ, ಕೆ.ಎಂ.ಶಿವಅ೦ಗೇಗೌಡ ಮತ್ತು ಎ.ಜಿ. ರಮೇಶ್‌ ಬಂಡಿಸಿದ್ದೇಗೌಡ ಮತ್ತು 
ಇತರರು ರಾಜ್ಯದಲ್ಲರುವ ೮ ವಿದ್ಯುತ್‌ ಸರಬರಾಜು. ಕ೦ಪನಿಗಳ೦ದ 
16.೦೦೦ಕೋಟ ನಷ್ಟವುಂಬಾಗಿದ್ದರೂ ಸಹ ಗ್ರಾಮಾಂತರ ಪ್ರದೇಶಗಳ ಮತ್ತು ಇತರೆ 
ಎಲ್ಲಾ ಗ್ರಾಹಕರುಗಳಗೆ ಸಮರ್ಪಕವಾಗಿ ವಿದ್ಯುತ್‌ ಸರಬರಾಜು ಒದಗಿಸುವಲ್ಲಿ 
ಸರ್ಕಾರ ವಿಫಲವಾಗಿರುವ ಬಗ್ಗೆ ಚರ್ಚೆ. 


ಪು.ತಿ.ನೋ., 


ಹತ 


3, ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಹದಿನಾರನೇ ಪಟ್ಟ 
ಆ)(1 ದಿನಾಂಕ ೭6.೦6.೭೦14ರ ನಾಲ್ಕನೇ 
ಪಟ್ಟಿಯಿಂದ ವರ್ಗಾವಣೆಗೊಂಡ ; ಕಾರ್ಮಿಕ ಸಚಿವರು 


ಶ್ರೀ ಸಿ.ಟ. ರವಿ ಅವರ ಚುಕ್ಕೆ 
ಗುರುತಿನ ಪ್ರಶ್ನೆ ಸಂಖ್ಯೆ: 6೦(೦೮) 


(11) ದಿನಾಂಕ 23.೦೮.2೦14ರ ಒಂದನೇ 
ಪಟ್ಟಿಯಿಂದ ತಡೆಹಿಡಿಯಲಾದ : ಸಣ್ಣ ನೀರಾವರಿ ಸಚಿವರು 
ಶ್ರೀ ಅಪ್ಪಾಜಿ ಸಿ.ಎಸ್‌. ನಾಡಗೌಡ ಅವರ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 07(52) 

(111) ದಿನಾಂಕ 29.೦೮.2೦೬4ರ ಒಂದನೇ 
ಪಟ್ಟಿಯಿಂದ ತಡೆಹಿಡಿಯಲಾದ : ಕಂದಾಯ ಸಚಿವರು 
ಶ್ರೀ ವಿ. ಸುನೀಲ್‌ ಕುಮಾರ್‌ ಅವರ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 10(72) 


ಇ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು. : ಹದಿನಾರನೇ ಪಟ್ಟ 


4. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 


ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು:- 


ಭಾರತ ಸಂವಿಧಾನದ 151(2)ನೇ ಅನುಚ್ಛೇದದ ಮೇರೆಗೆ 31ನೇ ಮಾರ್ಚ್‌ 2೦.10ಕ್ಕೆ 
ಕೊನೆಗೊಂಡ ವರ್ಷಕ್ಕೆ ಭಾರತದ ಲೆಕ್ಕನಿಯಂತ್ರಕರು ಮತ್ತು ಮಹಾಲೆಕ್ಕಪರಿಶೋಧಕರು 
ನೀಡಿರುವ ಸ್ಥಳೀಯ "ಸಂಸ್ಥೆಗಳ ವರದಿ (ಸ೦ಖ್ಯೆ- ರ)ಯನ್ನು ಸಭೆಯ ಮುಂದಿಡುವುದು. 


೮. ಶಾಸನ ರಚನೆ 


ವಿಧೇಯಕವನ್ನು ಪರ್ಯಾಲೋಜಚಿಸುವುದು ಹಾಗೂ ಅಂಗೀಕರಿಸುವುದು 


ಕರ್ನಾಟಕ ಕೆರೆ ಅಭಿವೃ ದ್ಧಿ ಪ್ರಾಧಿಕಾರ ವಿಧೇಯಕ, 2೦14 
ಶ್ರೀ ಶಿವರಾಜ್‌ ಎಸ್‌ ಆಂ (ಸಣ್ಣ ನೀರಾವರಿ ಸಚಿವರು) ಅವರು:- 


ಅ) 2೦14 ನೇ ಸಾಅನ ಕರ್ನಾಟಕ ಕೆರೆ ಅಭಿವೃದ್ಧಿ ಪ್ರಾ ಪ್ರಾಧಿಕಾರ 
ವಿಧೇಯಕವನ್ನು ಸ ಾನಲೊತರಮು ಸೂಚಿಸುವುದು. 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 
ಪು.ತಿ.ನೋ., 


ಈ. 


6. ಗಮನ ಸೆಳೆಯುವ ಸೂಚನೆಗಳು 


ಶ್ರೀ ಎಂ. ಕೃಷ್ಣಾರೆಡ್ಡಿ ಅವರು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲ 
ಕಾರ್ಯನಿರ್ವಹಿಸುತ್ತಿರುವ ವೈದ್ಯಾಧಿಕಾರಿಗಳ ಕರ್ತವ್ಯ ಲೋಪ ದಿಂದ 
ಗರ್ಭಣಿಯೊಬ್ಬರು ಮೃತಪಟ್ಟದ್ದು ಸರ್ಕಾರದಿಂದ ಪರಿಹಾರ ನೀಡುವ ಹಾಗೂ 
ಸಂಬಂಧಪಟ್ಟ ವೈದ್ಯರ ಮೇಲೆ ಕ್ರಮಕೈಗೊಳ್ಳುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಸಿ.ಎನ್‌. ಬಾಲಕೃಷ್ಣ ಅವರು ಶ್ರವಣಬೆಳಗೊಳ ಕ್ಷೇತ್ರ ವ್ಯಾಪ್ತಿಯ ನುಗ್ಗೇಹಳ್ಳಯಲ್ಲ 
ಮೊರಾರ್ಜದೇಸಾಯು ವಸತಿ ಶಾಲೆಯನ್ನು ಪ್ರಾರಂಭಿಸಲು ಮಂಜೂರಾತಿಯನ್ನು 
ನೀಡಿದ್ದರೂ ಸಹ ಕಟ್ಟಡ ನಿರ್ಮಾಣ ಮಾಡದಿರುವುದರಿಂದ ವಿದ್ಯಾರ್ಥಿಗಳಗೆ 
ತೊ೦ದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿ೦ದುಳದ 
ವರ್ಗಗಳ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಮುನಿರತ್ನ ಅವರು ಬೆಂಗಳೂರಿನ ಸದಾಶಿವನಗರದ 16ನೇ ಅಡ್ಡರಸ್ತೆಯಲ್ಲರುವ 
ಬೃಂದಾವನ ದೇವಸ್ಥಾನಕ್ಕೆ ಭಕ್ತಾದಿಗಳ ಪ್ರವೇಶವನ್ನು ನಿರ್ಬಂಧಿಸಿರುವ ಹಾಗೂ 
ಸದರಿ ದೇವಸ್ಥಾನವನ್ನು "ಮುಜರಾಯಿ ಇಲಾಖೆಗೆ ಹಸ್ತಾಂತರಿಸುವ ಬಗ್ಗೆ ಮಾನ್ಯ 
ಮುಖ್ಯಮಂತ್ರಿಯವರ ನಿ ಸೆಳೆಯುವುದು. 


. ಶ್ರೀ ಶಿವಾನಂದ ಎಸ್‌. ಪಾಟೀಲ್‌ ಅವರು ಕೇಂದ್ರ ಸರ್ಕಾರ ನಿರ್ಮಲ ಭಾರತ 
ಅಭಿಯಾನ ಯೋಜನೆಯಡಿ ಗ್ರಾಮ ಪಂಚಾಯತಿಗಳಲ್ಲ ಶೌಚಾಲಯ ನಿರ್ಮಾಣಕ್ಕೆ 
ನೀಡಿರುವ ಧನ ಸಹಾಯದಲ್ಲ ಗ್ರಾಮೀಣ ಭಾಗದಲ್ಲ ಅವ್ಯವಹಾರ ನಡೆದಿರುವ 
ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಆರ್‌. ನರೇಂದ್ರ ಅವರು ಕರ್ನಾಟಕದಲ್ಲ ವಾಸ ಮಾಡುತ್ತಿರುವ ಸೋಅಗ 
ಜನಾ೦ಗ(ಗಿರಿಣನರು) ಇವರನ್ನು ಮೂಲ ನಿವಾಸಿಗಳ ಗುಂಪಿಗೆ ಸೇರಿಸುವ ಬಗ್ಗೆ 
ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿ೦ದುಳದ ವರ್ಗಗಳ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಕೆ.ಎಂ. ಶಿವಅ೦ಗೇಗೌಡ ಅವರು ಪ್ರಾಥಮಿಕ ಶಾಲೆಯಂ೦ದ ಪ್ರೌಢಶಾಲೆಗೆ ಬಡಿ 
ಹೊಂದಿದ ಸಹ ಶಿಕ್ಷಕರುಗಳ ವೇತನದಲ್ಲ ಆಗುತ್ತಿರುವ ತಾರತಮ್ಯದ ಬಗ್ಗೆ ಮಾನ್ಯ 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ನಾರಾಯಣಗೌಡ ಅವರು ಕೆ.ಆರ್‌. ಪೇಟೆ ತಾಲ್ಲೂಕಿನಲ್ಲರುವ ಪ್ರವಾಸಿ 
ತಾಣಗಳು ಮೂಲಭೂತ ಸೌಕರ್ಯಗಳ೦ದ ವಂಚಿತವಾಗಿರುವ ಬಗ್ಗೆ ಮಾನ್ಯ 
ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೋ., 


ವ 


8. ಶ್ರೀ ಎಸ್‌. ಚಿಕ್ಕಮಾದು ಅವರು ನ೦ಜನಗೂಡು ತಾಲ್ಲೂಕು ಕಳಲೆ ಗ್ರಾಮದ 24ಮನೆ 
ತೆಲಗು ಶೆಟ್ಟರ ಹಾಗೂ ಹುಣಸೂರು ತಾಲ್ಲೂಕು ಜಳಕೆರೆ ಗ್ರಾಮದ 2೦ 
ಕುಟುಂಬಗಳ ಮೇಅನ ದೌರ್ಜನ್ಯ ಹಾಗೂ ಸಾಮಾಜಕ ಬಹಿಷ್ಠಾರ ಹಾಕಿರುವ ಬಗ್ಗೆ 
ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. 

9. ಶ್ರೀ ಕೆ.ಎಂ. ತಿಮ್ಮರಾಯಪ್ಪ ಅವರು ಪಾವಗಡ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ 
ವೈ. ಎನ್‌. ಹೊಸಕೋಟೆ ಗ್ರಾಮ ಪಂಚಾಯತಿಯನ್ನು ಪಟ್ಟಣ ಪಂಚಾಯತಿಯನ್ನಾಗಿ 
ಮೇಲ್ದರ್ಜೆಗೇರಿಸುವ ಬಗ್ಗೆ ಮಾನ್ಯ ಪ ಪೌರಾಡಳತ, ಸ್ಥಳೀಯ ಸಂಸ್ಥೆಗಳು, BR 
ಉದ್ದಿಮೆಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಸ್‌ ಸಚಿವರ ಗಮನ 
ಸೆಳೆಯುವುದು. 

10. ಶ್ರೀ ಮಧು ಎಸ್‌. ಬಂಗಾರಪ್ಪ ಅವರು ಸೊರಬ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 
ಸಾಅನಲ್ಲ ಅತೀವೃಷ್ಠಿಯಂ೦ದ ಹಾನಿಯಾಗಿರುವ ಕಾಮಗಾರಿಗಳಗೆ ಅನುದಾನವನ್ನು 
ಬಡುಗಡೆ ಮಾಡದಿರುವ ಬಗ್ಗೆ ಕಂದಾಯ ಸಚಿವರ ಗಮನ ಸೆಳೆಯುವುದು. 


11. ಕ್ರೀ ಲಕ್ಷ್ಮಣ ಸಂಗಪ್ಪ ಸವದಿ ಅವರು ಅಥಣಿ ಪಟ್ಟಣದಲ್ಲ ಉಪ ಕಾರಾಗೃಹ 
ನಿರ್ಮಾಣಕ್ಷಾಗಿ ಕಾಯ್ದಿರಿಸಿರುವ ಜಮೀನು ಸೂಕ್ತವಾಗಿಲ್ಲದಿರುವುದರಿ೦ದ ಬೇರೆಡೆಗೆ 
ಜಮೀನು ನೀಡುವ ಬಗ್ಗೆ ಮಾನ್ಯ ಗ್ಯ ಹ ಸಚಿವರ ಗಮನ ಸೆಳೆಯುವುದು. 


12.ಕ್ರೀ ಕೆ.ಬ. ಕೋಳವಾಡ ಅವರು ಹಾವೇರಿ ಜಲ್ಲೆಯ ರಾಣಿಬೆನ್ನೂರು ತಾಲ್ಲೂಕಿನ 
ಮುಷ್ಟೂರು ಗ್ರಾಮದಲ್ಲ ಅತೀವೃಷ್ಟಿಯಾಗಿರುವುದರಿ೦ದ ಆ ಗ್ರಾಮವನ್ನು 
ಸ್ಥಳಾಂತರಿಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


13. ಶ್ರೀ ಹೆಚ್‌.ಎಸ್‌. ಶಿವಶಂಕರ ಅವರು ರಾಜ್ಯದಲ್ಲಿ ಸಾಕಷ್ಟು ಮಳೆ ಇಲ್ಲದೆ ತೀವ್ರ 
ವಿದ್ಯುತ್‌ ಅಭಾವ ಉಂಟಾಗಿರುವ ಬಗ್ಗೆ ಮಾನ್ಯ ಇಂಧನ ಸಚಿವರ ಗಮನ 
ಸೆಳೆಯುವುದು. 

14. ಶ್ರೀ ಎಸ್‌. ಭೀಮಾ ನಾಯ್ಕ್‌ ಅವರು ಹಗರಿಬೊಮ್ಮನಹಳ್ಳ ವಿಧಾನಸಭಾ ಕ್ಷೇತ್ರ 
ವ್ಯಾಪ್ಟಿಯಲ್ಲ 16 ಏತ ನೀರಾವರಿ ಕಾಲುವೆ ಮತ್ತು bE ದುರಸ್ತಿಗಾಗಿ 
ಸರ್ಕಾರದಿಂದ ಅನುದಾನ ಬಡುಗಡೆಯಾಗದೆ ರೈತರುಗಳಗೆ ತೊಂದರೆಯಾಗಿರುವ 
ಬಗ್ಗೆ ಮಾನ್ಯ ಸಣ್ಣ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


15. ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಅವರು ಹಾಸನ ಜಲ್ಲೆ ಸಕಲೇಶಪುರ ರಾಷ್ಟ್ರೀಯ 
ಹೆದ್ದಾರಿಯ ಶಿರಾಡಿ “ಘಾಟ್‌ ವ್ಯಾಪ್ಲಿಯಲ್ಲ ಅನೇಕ ಅಪಘಾತಗಳು 
ಸ೦ಭವಿಸುತ್ತಿರುವುದರಿ೦ದ. ಈ ತಾಲ್ಲೂಕು ಕೇಂದ್ರದಲ್ಲ ತುರ್ತು ಅಪಘಾತ 
ನಿಗಾಕೇಂದ್ರ (ಟ್ರಾಮಾ) ಸ್ಥಾಪ ಪನೆ ಮಾಡುವುದರ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಸಚಿವರ" ಗಮನ ಸೆಳೆಯುವುದು. 


16. ಶ್ರೀಮತಿ ಶಶಿಕಲಾ ಅಣ್ಣಾಸಾಹೇಬ ಜೊಲ್ಲೆ ಅವರು ರಾಜ್ಯದಲ್ಲ ಇತ್ತೀಚೆಗೆ ಬಾಯ್ತೆರದ 
ಕೊಳವೆ ಬಾವಿಗಳು ಅಮಾಯಕ ಮಕ್ಕಳ ಮೃತ್ಯುಕೂಪವಾಗಿರುವುದರಿಂದ 
ವಿಫಲವಾದ ಕೊಳವೆ ಬಾವಿಗಳನ್ನು ಕೂಡಲೇ ಮುಚ್ಚಲು ಹಾಗೂ ನಿರ್ಲಕ್ಷ್ಯ 
ಪ್ರಕರಣದಲ್ಲ ತಪ್ಪಿತಸ್ಥರ ವಿರುದ್ಧ ಕ್ರಮಕೈಗೊಳ್ಳುವ ಬಗ್ಗೆ ಮಾನ್ಯ ಕಾನೂನು, ನ್ಯಾಯ 
ಮತ್ತು ಮಾನವ. ಹಕ್ಕುಗಳು ಹಾರೂ ಸಂಸದೀಯ ವ್ಯವಹಾರಗಳು. ಶಾಸನ ರಚನೆ 
ಮತ್ತು ಪಶುಸ ೦ಗೋಪನೆ ಸಚಿವರ ಗಮನ ಸೆಳೆಯುವುದು. 

ಪು.ತಿ.ನೋ., 


ಹಡಿ 
17. ಶ್ರೀ ಪ್ರಮೋದ್‌ ಮಧ್ವರಾಜ್‌ ಅವರು ಸರ್ಕಾರಿ ಪ ಪಾಲಟೆಕ್ನಿಕ್‌ ಕಾಲೇಜುಗಳ ಅಭಿವೃದ್ಧಿ 


ಸಮಿತಿಗಳ ರಚನೆಯ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ 
ಸಚಿವರ ಗಮನ ಚಳೆಯುವುದು. 


18. ಶ್ರೀ ಎಲ್‌. ಎ. ರವಿ ಸುಬ್ರಹ್ಮಣ್ಯ ರಾಜ್ಯದ ಸ ಸರ್ಕಾರಿ ಪ್ರೌಢ ಶಾಲೆಗಳಲ್ಲಿ ಈ ಹಿ೦ದೆ 
ಇದ್ದ ಮಾಹಿತಿ ಸಿಂಧು ಯೋಜನೆಯನ್ನು ಹುನರಾರಂಭಸುವ ಬಗ್ಗೆ ಮಾನ್ಯ 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಚ ಸೆಳೆಯುವುದು. 


19. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು ಹಾಸನದ ಸರ್ಕಾರಿ ಇಂಜನಿಯರಿಂಗ್‌ ಕಾಲೇಜನ 
ಪ್ರಯೋಗ ಶಾಲೆಗಳಗೆ ಅಗತ್ಯ ಸಲಕರಣೆಗಳನ್ನು ಒದಗಿಸದಿರುವುದರಿಂದ ಹಾಗೂ 
ಸಂಜೆ ಇಂಜನಿಯರಿಂಗ್‌ ಕಾಲೇಜು ಮಂಜೂರಾಗಿದ್ದರೂ ಮೂಲಭೂತ ಸ ಸೌಲಭ್ಯಗಳ 
ಮತ್ತು ಬೋಧಕ/ ಬೋಧಕೇತರ ಸಿಬ್ಬ೦ದಿಗಳ ಕೊರತೆಂಖಲದ ವಿದ್ಯಾರ್ಥಿಗಳಗೆ 
ತೊಂದರೆಯಾಗುತ್ತಿರುವ ಬಗ್ಗೆ ಮಾನ್ಯ. ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ 
ಸಚಿವರ ಗಮನ ಸೆಳೆಯುವುದು. 


20. ಶ್ರೀ ಎಸ್‌. ಆರ್‌. ವಿಶ್ವನಾಥ ಅವರು ನೈಸ್‌ ರಸ್ತೆಗಾಗಿ ಜಮೀನು ಕಳೆದುಕೊಂಡ 
ರೈತರಿಗೆ ಪ ಪರಿಹಾರ ವಿತರಣೆಯಾಗದಿರುವುದರಿಂದ ರೈತರಿಗೆ ತೊಂದರೆಯಾಗಿರುವ 
ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


21. ಶ್ರೀ ಜ.ಹೆಚ್‌. ಶ್ರೀನಿವಾಸ ಅವರು ತರಿಕೆರೆ ಮೆಸ್ಕಾಂ ಉಪ ವಿಭಾಗದಲ್ಲಿ ಮತ್ತು 
ಅಜ್ಜಂಪುರ ಉಪ ವಿಭಾಗದಲ್ಲಿ ಟ.ಸಿಗಳು ಸುಟ್ಟು ಹೋಗಿರುವುದರಿಂದ ಹೊಸ 
ಟ.ಸಿಗಳನ್ನು ಈ ತಾಲ್ಲೂಕಿಗೆ ನೀಡುವ ಬಗ್ಗೆ ಮಾನ್ಯ ಇಂಧನ ಸಚಿವರ ಗಮನ 
ತಳೆಯುವುದು; 


22. ಶ್ರೀ ಅಖ೦ಡ ಶ್ರೀನಿವಾಸಮೂರ್ತಿ ಅವರು ಬೆಂಗಳೂರು ನಗರ ಪುಲಅಕೇಶಿನಗರದ 
ವಿಧಾನಸಭಾ ವ್ಯಾಪ್ತಿಯಲ ಬರುವ ಆರಕ್ಷಕ ಠಾಣೆಗಳಲ್ಲ ಸಿಬ್ಬ೦ದಿಗಳ ಕೊರತೆಯಂದ 
ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವ ಬಗ್ಗೆ ಮಾನ್ಯ “ಗೃಹ ಸಚಿವರ ಗಮನ 
ಸೆಳೆಯುವುದು. 


23. ಶ್ರೀ ಕೆ. ಗೋಪಾಲ ಪೂಜಾರಿ ಅವರು ಉಡುಪಿ ಜಲ್ಲೆಯಲ್ಲಿ ರಾಜೀವ್‌ಗಾಂಧಿ 
ಗ್ರಾಮೀಣ Kr ಸಂಪರ್ಕ ಯೋಜನೆಯಡಿ ಅರ್ಹ ಬಪಿಎಲ್‌ ಕುಟುಂಬಗಳಗೆ 
ವಿದ್ಯತ್‌ ಸಂಪರ್ಕ ಒದಗಿಸುವ ಬಗ್ಗೆ ಇಂಧನ ಸಚಿವರ ಗಮನ ಸೆಳೆಯುವುದು. 


24. ಶ್ರೀ ಎನ್‌ .ಚಲುವರಾಯಸ್ವಾಮಿ ಅವರು ಮಂಡ್ಯ ನಗರಾಭಿವೃದ್ಧಿ ಪ ಪ್ರಾಧಿಕಾರದ 
ಆಯುಕ್ತರು. ಪ್ರಾಧಿಕಾರದ ಸಭೆಗಳಲ್ಲ ಅನುಮೋದನೆ ಪಡೆಯದ "ವಿಷಯಗಳನ್ನು 
ಸರ್ಕಾರಕ್ಕೆ ಪ್ರ ಪ್ರಸ್ತಾವನೆ ಸಲ್ಲಸುತ್ತಿರುವ ಬಗ್ಗೆ ಮಾನ್ಯ ನಗರಾಭವೃದ್ಧಿ ಸಚಿವರ We 
ಸೆಳೆಯುವುದು. 


25. ಶ್ರೀ ವೈ.ಎನ್‌. ರುದ್ರೇಶ್‌ಗೌಡ ಅವರು ರಾಷ್ಟ್ರೀಯ ಹೆದ್ದಾರಿ 234 
ಬಾಣಾವರ-ಬೇಲೂರು ನಡುವಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು 
ಪೂರ್ಣಗೊಳಸುವ ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರ ಗಮನ 
ಸೆಳೆಯುವುದು. 

ಪು.ತಿ.ನೋ.. 


26. ಶ್ರೀ ಪೆ. ಷಡಕ್ಷರಿ ಅವರು ತಿಪಟೂರು ಪ್ರಥಮ ದರ್ಜೆ ಕಾಲೇಜನಲ್ಲಿ ಕೊಠಡಿಗಳ 
ಭಟಿದ ಉಂಟಾಗಿರುವ ತೊಂದರೆಯ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಮತ್ತು 
ಪ್ರವಾಸೋದ್ಯಮ ಸ ಸಚಿವರ ಗಮನ ಸೆಳೆಯುವುದು. 


27. ಶ್ರೀ ಗೋವಿಂದ ಎಂ. ಕಾರಜೋಳ ಅವರು ಕರ್ನಾಟಕ ಕೆ.ಪಿ.ಟ.ಸಿ.ಎಲ್‌ ಹಾಗೂ 
ಬೆಂಗಳೂರು, ಚಾಮುಂಡೇಶ್ವರಿ. ಗುಲಬರ್ಗಾ, ಮಂಗಳೂರು ಮತ್ತು ಹುಬ್ಬಳ್ಳಿ 
ವಿದ್ಯುತ್‌ ಸರಬರಾಜು ಕಂಪನಿಗಳ ಮೂಲಕ ಸಹಾಯಕ ಇಂಜನಿಯರ್‌, ಕರಿಯ 
ಇಂಜನಿಯರ್‌ ಹಾಗೂ ಅಕೌಂಟೆಂಟ್‌ ಹುದ್ದೆಗಳ ನೇಮಕಾತಿಗಳಲ್ಲಿ 

ಅನುಸರಿಸಲಾಗುವ ಮಾನದಂಡಗಳ ಖಗ್ಗೆ ಮಾನ್ಯ "ಇಂಧನ ಸಚಿವರ ಗಮನ 
ಸೆಳೆಯುವುದು. 


ಪಿ. ಓಂಪ್ರಕಾಶ 
ಕಾಯ? ದರ್ಶಿ 


